ಕಥೆಗಳು ಸಂಬಂಧಗಳನ್ನು ಸೃಷ್ಟಿಸುತ್ತವೆ ನನ್ನ ಅನುಭವಗಳು 


ಮು 
ರಜನಿ ದ್ವಿವೇದಿ 


ಪ್ರಸ್ತುತ ಲೇಖನವು ಚಿಕ್ಕ ಮಕ್ಕಳಗೆ ಕಥೆ ಹೇಳುವುದನ್ನು ಕುರಿತಾದ 
ಎರಡು ವಿಭನ್ನ ಅನುಭವಗಳನ್ನು ಸಾದರಪಡಿಸುತ್ತದೆ. ಒಂದು 
ತರಗತಿಯ ಹಿನ್ನೆಲೆಯುಳ್ಳದ್ದಾದರೆ, ಮತ್ತೊಂದು ಮಗುವಪಿ- 
ನೊಂದಿಗಿನ ಅನೌಪಚಾರಿಕ ಒಡನಾಟಗಳಗೆ ಸಂಬಂಧಿಸಿದ್ದು. 
ಮಕ್ಕಳು ಮತ್ತು ನಾನು, ಇಬ್ಬರೂ, ಈ ಕಥೆಗಳನ್ನು ಕೇಳಲು 
ತವಕಿಸುತ್ತಿದ್ದೆವು. ವಯಸ್ಥರು. ಅದು ಹೋಷಕರಾಗಿರಬಹುದು 
ಅಥವಾ ಶಿಕ್ಷಕರಾಗಿರಬಹುದು, ಒಡನಾಟ ಆರಂಭವಾಗುವ 
ಮುನ್ನವೇ ಒಡನಾಟದ ಉದ್ದೇಶಗಳನ್ನು ನಿಗದಿಪಡಿಸಲು 
ಪದೇಪದೇ ಪ್ರಯತ್ನಿಸುತ್ತಾರೆ. ಈ ಉದ್ದೇಶಗಳು ಸಾಮಾನ್ಯವಾಗಿ 
ಪೂರ್ವ ನಿರ್ಧರಿತ ಕಲಕಾ ಫಲಅತಾಂಶಗಳೊಂದಿಗೆ 
ಹೊಂದಿಕೊಂಡಿರುತ್ತವೆ. ಕಥೆಯೊಂದನ್ನು ಓದಿದ ಬಳಕ ಮಕ್ಕಳು 
ಸ್ಲಿಷ್ಠ ಪದಗಳ ಅರ್ಥಗಳನ್ನು ಅರಿಯಲು ಸಮರ್ಥರಾಗುತ್ತಾರೆ, 
ಅವರು ಕಥೆಯನ್ನು ಮರು ನಿರೂಪಿಸಲು ಅಥವಾ ಕಥೆಯ ಬಗ್ಗೆ. 
ಕನಿಷ್ಠ ಕೆಲವು ವಾಕ್ಯಗಳನ್ನಾದರೂ ಹೇಳುತ್ತಾರೆ ಎಂಬಂತಹ 
ನಿರೀಕ್ಷೆಗಳು ಇದಕ್ಕೆ ಒಂದು ನಿದರ್ಶನ. ನಾನು ಇಲ್ಲ 
ವಿವರಿಸಅರುವ ಒಡನಾಟಗಳಲ್ಲ ಅಂತಹ ಉದ್ದೇಶಗಳನ್ನು 
ಪರಿಗಣಿಸಲಾಗಿಲ್ಲ. ನಾನು ಮಕ್ಕಳಗೆ ಕಥೆಗಳನ್ನು ಸುಮ್ಮನೆ ಓದಿ 
ಹೇಳದೆ. ಪ್ರಶ್ನೆಗಳು ತಲೆದೋರಿದಾಗ ನಾವು ಚರ್ಜಸಿದೆವು: 
ವಿನೋದ ಕಂಡುಬಂದಾಗ, ನಗಲು ಕಾರಣವಿದ್ದಾಗ ವಾವು 
ಒಟ್ಟುಗೂಡಿ ನಗುತಿದ್ದೆವು. ನಾವು ಸಂದರ್ಭೋಚಿತವಾಗಿ ನಮ್ಮ 
ಆಶ್ಚರ್ಯ, ಪ್ರತಿಕ್ರಿಯೆಗಳನ್ನು ಹಂಚಿಕೊಂಡಿದ್ದಲ್ಲದೆ. ಕೆಲವೊಮ್ಮೆ 
ನಮ್ಮಲ್ಲ ಮೂಡಿದ ಬೆರಗಿನ ಭಾವನೆಯನ್ನೂ ಹಂಚಿಕೊಂಡೆವು. 
"ಇದು ಹೇಗೆ ತಾನೆ ಸಾಧ್ಯ”. "ಇದು ನಡೆದದ್ದಾದರೂ ಹೇಗೆ?” 
ಅಥವಾ ಇನ್ನೂ ವಿಶೇಷವಾಗಿ ಹೇಳುವುದಾದರೆ, "ಅವರೇಕೆ 
( ಪಾತ್ರಗಳು) ಅದರಂತೆ ನಡೆದುಕೊಂಡರು? " ಎಂದು 
ಕೇಆಕೊಳ್ಳುತ್ತಾ. ಆ ಪಾತ್ರವು ಮಾಡಿದ್ದು ಸರಿಯುತ್ತೋ, ಇಲ್ಲವೋ 
ಎಂಬಂತಹ ಇನ್ನೂ ಹಲವು ಸಂಗತಿಗಳ ವಿಷಯವಾಗಿ ಚಿಂತನೆ 
ನಡೆಸಿದೆವು. ಬೇರೆ ರೀತಿಯ ಹೇಳುವುದಾದರೆ, ಕಥೆ 
ಹೇಳುವುದು ಮುಂದುವರಿದಂತೆ, ಮಕ್ಷಳು ತಮ್ಮ ವಿಚಾರಗಳು 


ಹಾಗೂ ಭಾವನೆಗಳ ಕುರಿತ ಸಂಭಾಷಣೆಯನ್ನು 
ಆರಂಭಸುತ್ತಾರೆ. 
ತರಗತಿಯಲ್ಲಿ ಕಥೆ ಹೇಳುವಿಕೆ 


ಅದೊಂದು ವಿಶಾಲವಾದ ಕೊಠಡಿಯಾಗಿದ್ದು, 25 ಮಂದಿ 
ವಿದ್ಯಾರ್ಥಿಗಳದ್ದರು. ಆ ವಿಶಾಲವಾದ ಕೋಣಿಗೆ ನಾಲು 
ವಿಸ್ತಾರವಾದ ಕಿಟಕಿಗಳದ್ದು., ಮಕ್ಕಳು ಅವುಗಳ ಗೂಡುಗಳಲ್ಪ 
ಕುಳತುಕೊಳ್ಳುತ್ತಿದ್ದರು. ಶಾಲೆಯು ರಜೆಯ ಬಳಕ ಹದಿನೈದು 
ದಿನಗಳ ಹಿಂದೆಯಷ್ಟೇ ತೆರೆದಿದ್ದು, ಅದು ಶಾಲೆಯಲ್ಲನ ನನ್ನು 


ಇ 
5 
BR 


ಮೊದಲ ದಿನವಾಗಿತ್ತು. ಈ ಚಿಕ್ಕ ಮಕ್ಕಳ ನಡುವೆ ಕೆಲಸ 
ಆರಂಭಸುವ ಮೊದಲು ಶಾಲೆಗೆ ಭೇಟ ನೀಡಿ, ಶಿಕ್ಷಕರು 
ಪಠ್ಯಪುಸ್ತಕಗಳಂದ ಪಾಠ ಹೇಳುವುದನ್ನು ಗಮನಿಸಿದ್ದ ನಾನು. 
ಅವರಿಗೆ ಹೇಗೆ ಮತ್ತು ಏನನ್ನು ಬೋಧಿಸುವುದರಿಂದ ಶುರು 
ಮಾಡಬಹುದು ಎಂಬ ಯೋಚನೆಯಲ್ಲ ತಲ್ಪೀನಳಾಗಿದ್ದೆ. ಆಗ 
ಕಥೆ ಹೇಳುವುದು ಆ ಮಕ್ಕಳೊಡನೆ ಸಂಬಂಧಪೊಂದನ್ನು 
ಬೆಸೆಯಲು ಇರುವ ಉತ್ತಮ ವಿಚಾರ ಎಂದು ನನಗೆ 
ಹೊಳೆಯುತು. ಹೀಗಾಗಿ, ಬೇರೆ ವಿಷಯಗಳತ್ತ ಸಾಗುವ ಮುನ್ನ, 
ಅವರಿಗೆ ಕೆಲವು ದಿನಗಳವರೆಗೆ ಕಥೆ ಹೇಳುವುದೆಂದು ನಾನು 
ನಿರ್ಧರಿಸಿದೆ. 


ಒಂದನೇ ತರಗತಿಯ ಮಕ್ಕಳಗೆ ಪ್ರತಿದಿನ ಶಾಲೆಯ ಮೊದಲ 
ಅವಧಿಯಲ್ಲ ನಾನು ಅವರೊಡನೆ ನನಗೆ ಗೊತ್ತಿರುವ 
ಕಥೆಯೊಂದನ್ನು ಹಂಚಕೊಳ್ಳುವುದಾಗಿ ತಿಅಸಿದೆ. ನನ್ನೊಡನೆ 
ತಂದಿದ್ದ (ಹಲವು ಪ್ರತಿಗಳದ್ದು ಎರಡು-ಮೂರು ವಿಭಿನ್ನ ಕಥೆ 
ಪುಸ್ತಕಗಳನ್ನು ಅವರಿಗೆ ತೋರಿಸಿದೆ. ಬಳಕ ನಾನು ಮಕ್ಕಳನ್ನು 
ಹತ್ತಿರ ಬಂದು ಕೂರಲು ಹೇಳದೆ. ಅವರಲ್ಲ ಕೆಲವರು ಒಪ್ಪಿದರೆ, 
ಇನ್ನು ಕೆಲವರು ಒಪ್ಪಅಲ್ಲ. ಕೆಲವು ಮಕ್ಕಳು ಕಿಟಕಿ ಸಂದಿಗಳಲ್ಪ 
ಕೂರುವುದನ್ನು ಮುಂದುವರಿಸಿದರು. ಪುಟ್ಟ ಹುಡುಗಿಯೊಂದು 
ಕಿಟಕಿ ಗೂಡಿನಲ್ಲ ಕುಳತು ನಾನು ಕಥೆ ಹೇಳುತ್ತಿದ್ದಷ್ದು ಹೊತ್ತೂ 
ಕಿಟಕಿಬುಂದ ಹೊರಗೆ ಏನನ್ನೋ ದಿಟ್ಟಸುತ್ತಿತ್ತು. ಕೆಲವು ಮಕ್ಕಳು 
ಪೆನ್ನಿಲ್‌ಗಳೊಂದಿಗೆ ಆಡುವುದರಲ್ಲ ಮಗ್ಗವಾಗಿದ್ದರೆ, ಕೆಲವರು. 
ದೇವರ ದಯೆಯುಂದ, ನನ್ನ ಕಡೆ ನೋಡುತ್ತಿದ್ದರು. ಇದಾದ 
ಬಳಕ ನಾನು "ಕ್ಯಾ ತುಮ್‌ ಮೇರಿ ಅಮ್ಯಾ ಹೋ? (ನೀನು ನನ್ನು 
ಅಮ್ಮನಾ?) ಎಂಬ ಕಥೆಯನ್ನು ಅವರಿಗೆ &ದಿದೆ. ಈ ಕಥೆ &ದಿ 
ಮುಗಿಸಿದ ಮೇಲೆ, ಆ ಅವಧಿ ಮುಗಿಯುವಷ್ಟರಲ್ಲ. ಅವರಿಗೆ 
ಮತ್ತೊಂದು ಕಥೆ ಹೇಳದೆ. 


ಮರುದಿನ, ಮಕ್ಕಳು ಹಿಂದಿನ ದಿನದ ಕಥೆಯನ್ನು ತಾವಾಗಿಯೇ 
ಮತ್ತೊಮ್ಮೆ ಹೇಳುವಂತೆ ಕೇಳಕೊಂಡರು. ಮಕ್ಕಳು ತರಗತಿಯಲ್ಲ 
ಕುಳತಿದ್ದ ವಿಧಾನ ಇಂದೂ ಕೂಡ ಹಿಂದಿನ ದಿನದಂತೆಯೇ 
ಮುಂದುವರಿದಿತ್ತು. ನಾನು ಅವರಿಗೆ, "ಕ್ಯಾ ತುಮ್‌ ಮೇರಿ ಅಮ್ಮಾ 
ಹೋ" ಕಥೆಯನ್ನು ಮತ್ತೊಮ್ಮೆ ಹೇಳಲಾರಂಭಸಿದೆ. ಆದರೆ ಈ 
ಬಾರಿ, ನಾನು ಕಥೆಯನ್ನು ಹಿದಡೇ ನೆನಪಿನಲ್ಪದ್ದಷ್ಣು ಕಥೆಯನ್ನು 
ಅವರಿಗೆ ಹೇಳಲಾರಂಭಸಿದೆ. ಈ ಕಾರಣದಿಂದಾಗಿ, ಕಥೆಯಲ್ಪದ್ದ 
ಮರಿ ಹಕ್ಕಿಯು ಇತರ ಪ್ರಾಣಿಗಳನ್ನು ಭೇಟಯಾಗುವ ಕ್ರಮದಲ್ಲಿ 
ಏರುಪೇರಾಲಯುತು. ಒಡನೆಯೇ, ಕಿಟಕಿ ಗೂಡಿನಲ್ಲ ಕುಳತಿದ್ದ ಆ 
ಪುಟ್ಟ ಹುಡುಗಿ, "ಇಲ್ಲ. ಮರಿ ಹಕ್ಕಿ ಮೊದಲು ಭೇಟಯಾಗಿದ್ದು 
ನಾಯಿಯನ್ನಲ್ಲ” ಎಂದಿತು. ಎರಡನೇ ಮಗು. "ಅದು ಬೆಕ್ಸನ್ನು 


ಮೊದಲು ಭೇಟಯಾದದ್ದು. ಬಳಕ ಕೋಳಯನ್ನು. ಕೊನೆಗೆ 
ನಾಯಿಯನ್ನು ಭೇಟಯಾಲಯುತು" ಎಂದು ಸೇರಿಸಿತು. 
ಮತ್ತೊಂದು ಮಗು, ಬೆಕ್ಲು ಮತ್ತು ನಾಯುಗಳೆರಡೂ ಆ ಮರಿ 
ಹಕ್ಕಿಯನ್ನು ತಿನ್ನಅಲ್ಲ: ಆದ್ದರಿಂದ, ಅವೆರಡೂ ಒಳ್ಳೆಯವು ಎಂದು 
ವ್ಯಾಖ್ಯಾನ ಮಾಡಿತು. ಈ ರೀತಿಯ ಹಲವು ಪ್ರತಿಕ್ರಿಯೆಗಳು 
ಮಕ್ಕಳ ಕಡೆಯಿಂದ ಬಂದವು. ಮಕ್ಕಳು ಕಥೆಗೆ ಗಮನವಿತ್ತಿರಲಲ್ಲ 
ಎಂಬ ನನ್ನ ಭಾವನೆ ಹುಸಿಯಾದದ್ದು ಎಂದು ನನಗೆ 
ಅರಿವಾಲಯುತು. ಅವರೆಲ್ಲರೂ ಕಥೆಯನ್ನು ಆಲಸುತ್ತಿದ್ದರು. 
ನಿಜಾಂಶವೇನೆಂದರೆ., ಅವರು ಅದೆಷ್ಟು ಎಚ್ಚರಿಕೆಬುಂದ ಕಥೆಗೆ 
ಗಮನವಪಿತ್ತಿದ್ದರು ಎಂದರೆ. ಕಥೆಯ  ಕಾಲಾನುಕ್ರಮದ 
ವಿಷಯವಾಗಿ ಅವರಲ್ಲ ಗೊಂದಲಕ್ಕೆ ಎಡೆಯೇ ಇರಲಲ್ಲ. ಮಕ್ಕಳು 
ಕಥೆಯನ್ನು ಕೇಅಸಿಕೊಂಡು ಅದರಲ್ಲನ ಪ್ರತಿ ಪಾತ್ರವನ್ನು ಹಾಗೂ 
ಆ ಪಾತ್ರ ಎಲ್ಲ ಬರುತ್ತದೆ ಎಂಬುದನ್ನು ನೆನಪಿನಲ್ಪ 
ಇಟ್ಟುಕೊಂಡಿದ್ದರು ಎಂಬುದು ಸ್ಪಷ್ಟವಾಗಿತ್ತು. 


ಸುಮಾರು ಹತ್ತು ದಿನಗಳವರೆಗೆ ನಾನು ಅವರಿಗೆ ಕಥೆಗಳನ್ನು 
ಹೇಆದೆ ಹಾಗು ಪದ್ಯಗಳನ್ನು ಹೇಳದೆ. ದಿನಗಳೆದಂತೆ ಅವರು 
ಹೆಚ್ಚು ಸಲೀಸಾಗಿ,  ಮುಚ್ಚುಮರೆಯುಲ್ಲದೆ ಮಾತನಾಡಲು 
ಪ್ರಾರಂಭಸಿದರಲ್ಲದೆ. ಇನ್ನೂ ಹೆಚ್ಚು ಕಥೆಗಳನ್ನು ಕೇಳಲು 
ಬಯಸಿದರು. ಆದರೆ. ಪಾಠಗಳನ್ನು "ಮುಗಿಸ"ಬೇಕಿದ್ದರಿಂದ 
ನಾನು ಈ ಪ್ರಕ್ರಿಯೆಗೆ ಕಡಿವಾಣ ಹಾಕಬೇಕಾಲಯುತು. 


ನನ್ನನ್ನು ಸದಾ ಕಾಡುವ, ನನ್ನ ಮನಸ್ಸಿನಲ್ಲ ಪದೇಪದೇ 
ಸುಳಯುವ ವಿಚಾರವೆಂದರೆ: "ಪಾಠ ಮುಗಿಸುವುದು 
ಎಂದರೇನು?" ಈ ಕಥೆ ಹೇಳುವ ಪ್ರಕ್ರಿಯೆ ಪಠ್ಯಕ್ರಮಕ್ಕೆ 
ಸಂಬಂಧಿಸಿದ್ದಲ್ಲವೆ? ಅದು ಸಹ ಪಠ್ಯಕ್ರಮದ ಅಂಗವಾಗಿರ- 
ಖೇಕಲ್ಲವೆ? ಆ ಕಥಾಕಾಲಕ್ಷೇಪದ ಎಂಟು-ಹತ್ತು ದಿನಗಳಲ್ಲ ಆ 
ಮಕ್ಕಳು ಮತ್ತು ನಾನು ಒಬ್ದಾಗಿ ಸಾಧಿಸಿದ್ದೇನೆಂದು ನನ್ನನ್ನು 
ನೀವೇನಾದರೂ ಕೇಆದರೆ. ನಮ್ಮ ಸಾಧನೆ ಪ್ರಚಂಡವಾದದ್ದು 
ಎಂದು ಹೇಆಯೇನು. ತರಗತಿಯ ಹೊರಗೂ ಸಹ ಮಕ್ಕಳು 
ಪದ್ಯದ ಸಾಲುಗಳನ್ನು ಗುನುಗುತ್ತಾ, ಕಥೆಗಳ ಬಗ್ದೆ 
ಮಾತನಾಡುತ್ತಿದ್ದರು. ಅವರ ಈ ಸಂಭಾಷಣೆಗಳ್ಲ ಅವರ 
ಪ್ರಶ್ನೆಗಳು. ಆ ಪ್ರಶ್ನೆಗಳ ಕುರಿತು ಅವರ ಗ್ರಹಿಕೆ, ಅವರ ವಿಶ್ಲೇಷಣೆ 
ಹಾಗೂ ಒಂದು ಕಥೆ ಮತ್ತು ಮತ್ತೊಂದರ ನಡುವಿನ ಸಂಬಂಧದ 
ವಿಷಯವಾಗಿ ಅವರ ಗ್ರಹಿಕೆಗಳು ಒಡೆದು ತೋರುತ್ತಿದ್ದವು. 
ಅವರು ಎಲ್ಲಾ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಿದ್ದರು: 
ಮೊಲ್ಲೆಯೊಡೆದು ಹೊರಬಂದ ಒಡನೆಯೇ ಮರಿ ಹಕ್ಕ ನಡೆಯಲು 
ಸಾಧ್ಯವೇ? ಮೊಟ್ಟೆಯ ಗಾತ್ರ ಎಷ್ಟಿರುತ್ತದೆ? ನಮ್ಮ ತರಗತಿಯಲ್ಲಿ 
ಕೆಲವು ಮಕ್ಕಳು ಮೊಲ್ಟೆ ತಿನ್ನುತ್ತಿದ್ದರೆ. ಇತರರು ತಿನ್ನುತ್ತಿರಅಲ್ಲ. 
ಮೊಲ್ಟೆ ತಿನ್ನುವುದು ಒಳ್ಳೆಯದೇ? ಯಾರ ಮನೆಯಲ್ಲ ಹಸು ಇದೆ? 
ಕರು ಹೇಗೆ ನಡೆಯುತ್ತದೆ? ಇವೇ ಮೊದಲಾದ ಹಲವಾರು 
ಪ್ರಶ್ನೆಗಳು. ಕೆಲವು ಮಕ್ಕಳು ಮೊದಲ ಕಥೆಯ ನಡುವೆ ಅಥವಾ 
ಕೊನೆಯಲ್ಲ ಪ್ರಶ್ನೆಗಳನ್ನು ಕೇಳಲು ಆರಂಭಸಿದರೆ, ಇನ್ನು ಕೆಲವು 
ಮಕ್ಕಳು 5-6 ದಿನಗಳ ಕಾಲ ಕಥೆ ಕೇಳದ ಬಳಕವೇ ಬಾಯಿ 
ತೆರೆದಿದ್ದು ಎಂಬುದನ್ನು ಇಲ್ಲ ನಾನು ಒತ್ತಿ ಹೇಳಲು 
ಬಯಸುತ್ತೇನೆ. 


ಇಂದಿಗೂ, ನಾನು ಕಥೆ ಹೇಳುವುದನ್ನು ಕುರಿತು ಯೋಚಿಸಿದರೆ, 
ನನಗೆ ಅದು ಪ&ಿದುವುದು ಅಥವಾ ಬರೆಯುವುದಕ್ಕಿಂತಲೂ ಹೆಚ್ಚು 
ಪ್ರಯೋಜನಕಾರಿ ಹಾಗೂ ಪರಿಣಾಮಕಾರಿಯಾಗಿ ತೋರುತ್ತದೆ. 
ಓರ್ವ ವ್ಯಕ್ತಿಯಾಗಿ ವಿಕಾಸಗೊಳ್ಳುವ ಮಗುವಿನ ಬೆಳವಣಿಗೆಗೆ 
ಇದು ನೇರವಾಗಿ ಸಂಬಂಧಿಸಿದೆ. ಮಕ್ಕಆಗೆ ಪಠ್ಯಪುಸ್ತಕಗಳನ್ನು 
ಓದಲು ಕಅಸುವ ನಮ್ಮ ಗಡಿಬಡಿಯಲ್ಲ ನಾವು ಬಹುಶಃ ಕಥೆ 
ಕೇಳುವ ಮತ್ತು ಕಥೆ ಹೇಳುವ ಮೂಲಕ ಮಕ್ಕಳನ್ನು 
ತೊಡಗಿಸಿಕೊಳ್ಳುವ ಸಹಜ ಕಅಕಾ ಪ್ರಕ್ರಿಯೆಗೆ ಅಡ್ಡಗಾಲು 
ಹಾಕುತ್ತಿದ್ದೇವೆ. 


ಮಗುವಿಗೆ ಕಥೆ ಹೇಳುವುದು 


ಮಕ್ಕಳು ಹಿದಲು. ಬರೆಯಲು ಆಸಕ್ತಿಯನ್ನು 
ಬೆಕೆಸಿಕೊಳ್ಳುವುದರಲ್ಲ ಅವರು ತಾವು ಹದಿ ಬುಷಿಪಡುವ 
ಪುಸ್ತಕಗಳನ್ನು ಆರಿಸಿಕೊಳ್ಳಲು ಸಮರ್ಥರಾಗುವುದು ಒಂದು 
ಮಹತ್ವದ ಹಂತವಾಗಿದೆ. ಆದ್ದರಿಂದ, ಚಿಕ್ಕ ಮಕ್ಕಳು 
ಪುಸ್ತಕಗಳನ್ನು ಹುಡುಕ, ತಮ್ಮ ಆಯ್ಕೆಗೆ ಅನುಗುಣವಾದ 
ವಿಷಯವನ್ನು ತಾವೇ ಕಂಡುಕೊಳ್ಳುವುದು ಅವರಲ್ಲ ಓದುವ 
ಪ್ರೀತಿಯನ್ನು ಹುಟ್ಟುಹಾಕುವ ಪ್ರಕ್ರಿಯೆಯ ಪ್ರಧಾನ ಅಂಗವಾಗಿದೆ. 
ಕಥೆಗಳ ವಿಚಾರವಾಗಿ ಮಕ್ಕಳಗೆ ತಮ್ಮದೇ ಆದ ಒಲವು. 
ಆದ್ಯತೆಗಳರುತ್ತವೆ. ನಾನು ಕಥೆಗಳನ್ನು ಓದಿದ ಮಗು ನಾಲ್ಲು 
ವರ್ಷ ವಯಸ್ಸಿನದಾಗಿದ್ದು, ಪ್ರತಿ ದಿನವೂ ಒಂದು ದೊಡ್ಡದಾದ. 
ಹೊಚ್ಚ ಹೊಸ ಕಥೆಯೊಂದನ್ನು ಕೇಳಲು ಅದು ತವಕಿಸುತ್ತಿತ್ತು. 
ಹಿಂದೊಮ್ಮೆ ಅದಕ್ಕೆ ಈಗಾಗಲೇ ಓದಿದ್ದ ಕಥೆಯನ್ನು ಮತ್ತೆ 
ಕೇಳಲು ಅದು ಒಮ್ಮೆ ನಿರಾಕರಿಸಿತು. ಆ ಕಥೆಯಲ್ಲ ಒಂದು ಕರಡಿ 
ಮರಿ ಸಾಯುವ ಪ್ರಸಂಗ (ಅದಕ್ಕೆ ಮರುಜೀವ ಬರುವಂತೆ 
ಕೊನೆಗೆ ಮಾಡಲಾಗಿತ್ತಾದರೂ) ಬರುತ್ತಿತ್ತು: ಮಗುವಿಗೆ ಈ 
ವಿಷಯ ನೆನಪಿನಲ್ಪತ್ತು. ನಾನಿನ್ನೂ ಮೊದಲ ಸಾಲನ್ನು 
ಎತ್ತಿಕೊಳ್ಳುತ್ತಿದ್ದಂತೆಯೇ ಮಗು, "ಇಲ್ಲ. ಇದು ಬೇಡ. ನನಗೆ ಈ 
ಕಥೆ ಕೇಳಲು ಇಷ್ಟವಿಲ್ಲ. ಇದನ್ನಾಗಲೇ ಕೇಆಯಾಗಿದೆ; ಅದರಲ್ಲಿ 
ಕರಡಿ ಮರಿ ಸಾಯುತ್ತದೆ" ಎಂದು ಪ್ರತಿಕ್ರಿಬುಸಿತು. ಈ 
ಪ್ರತಿಕ್ರಿಯೆಯಿಂದ ಆ ಕರಡಿ ಮರಿ ಸಾಯುವ ಘಟನೆ ಮಗುವಿನ 
ಮನಸ್ಸಿನಲ್ಲ ಇದ್ದು. ಸದಾ ತೊಂದರೆ ಕೊಡುತ್ತಿತ್ತೇನೋ ಎಂದು 
ನನಗೆ ಅನಿಸಿತು. ಕಥೆಗಳು ಮಕ್ಕಆಗೆ ತಮ್ಮ ಸುತ್ತಮುತ್ತಅನ 
ಘಟನೆಗಳೊಂದಿಗೆ ಸಂಬಂಧ ಬೆಸೆಯಲು ನೆರವಾಗುತ್ತವೆ. ನಾನು 
ಡೈನೋಸಾರ್‌ಗಳ ಬಗ್ದೆ ಕಥಾ ಸರಣಿಯೊಂದನ್ನು ಅವರಿಗೆ 
ಓದಿದ್ದೆ. ಆಗ ಈ ಮಗುವಿಗೆ ಸುಮಾರು 5 ವರ್ಷ 
ವಯಸ್ಸಿರಬೇಕು. ಈ ಕಥೆಗಳು ಡೈನೋಸಾರ್‌ಗಳ ಬಣ್ಣೆ ಅವುಗಳ 
ಗಾತ್ರ, ಅವುಗಳ ಆಹಾರ ಶೈಲ, ಇತ್ಯಾದಿ ಹಲವು ವಿಷಯಗಳನ್ನು 
ಒಳಗೊಂಡಿದ್ದವು. ಕಥೆಗಳಲ್ಲ ಡೈನೋಸಾರ್‌ ಪಕೆಯುಳಕೆಗಳ 
ಬದ್ಧೆ ಮಾಹಿತಿಯುದ್ದು, ಪಕೆಯುಳಕೆಗಳನ್ನು ಹೇಗೆ ಹುಡುಕ, ಪತ್ತೆ 
ಹಚ್ಚುತ್ತಾರೆ ಎಂಬುದನ್ನೂ ಒಳಗೊಂಡಿತ್ತು. ಕೆಲವು ದಿನಗಳ 
ಬಳಕ, ನಮ್ಮ ಹತ್ತಿರದಲ್ಲೇ ಇದ್ದ ಉದ್ಯಾನವೊಂದನ್ನು 
ಪಳೆಯುಳಕೆಗಳ ಹುಡುಕಾಟಕ್ಲಾಗಿ ಅಗೆಯಲಾಲಯುತು. ಇದು 
ಪಳೆಯುಳಕೆಗಳು ಎಂದರೇನು, ಯಾವುದರಿಂದ ಮಾಡಲ್ಪಲ್ಪದೆ. 


ಅವು ಹೇಗೆ ರೂಪುಗೊಳ್ಳುತ್ತವೆ, ಅದಕ್ಕೆ ಹಿಡಿಯುವ 
ಸಮಯಾವಕಾಶ ಎಷ್ಟು ಹಾಗೂ ಅವುಗಳನ್ನು ಪತ್ತೆ ಮಾಡುವುದು 
ಎಷ್ಟು ಪ್ರಯಾಸದ ಕೆಲಸ ಮತ್ತು ತಾಳೆ ಎಷ್ಟು ಬೇಕಾಗುತ್ತದೆ 
ಎಂಬ ವಿಷಯವಾಗಿ ಸಂಭಾಷಣಿಯೊಂದನ್ನು ಹುಟ್ಟುಹಾಕಿತು. 
ವೈಗೋಟ್ಡ್‌ಕ ತಮ್ಮ ಪ್ರಕಟತ ಲೇಖನಪವೊಂದರಲ್ಲ. "ಕಲ್ಪನೆಯು 
ನಿರ್ವಾತದಲ್ಲಿ ವಿಕಾಸಗೊಳ್ಳುವುದಿಲ್ಲ ಮತ್ತು ಕಲ್ಪನೆಯು ಹಿಂದಿನ 
ಅನುಭವಗಳನ್ನು ಅವಲಂಜಸಿದೆ' ಎಂದು ಹೇಳುತ್ತಾರೆ. 
ಅದೊಂದು ವೈಯಕ್ತಿಕ ಅನುಭವವಾಗಿರಬಹುದು ಅಥವಾ 
ಕೇಳದ ಯಾವುದೋ ಒಂದು ವಿಷಯ ಆಗಿರಬಹುದು. ಈ 
ಎರಡನೇ ರೀತಿಯ ಅನುಭವವನ್ನು ಒದಗಿಸಲು ಕಥಾ ಶ್ರವಣ 
ಅತ್ಯುತೃಷ್ಣ ವಿಧಾನ. ಅವು ಕಲ್ಪನೆಯ ವಿಕಾಸಕ್ಕೆ 
ಎಡೆಮಾಡಿಕೊಡುತ್ತವಲ್ಲದೆ. ಈ ಕಲ್ಪನೆಯು ಹಲವು ವಿಭನ್ನ 
ಹಾದಿಗಳಲ್ಲ ಸಂಚರಿಸಬಹುದಾಗಿದೆ. ಆದ್ದರಿಂದ, ಕಥೆಯಿಂದ 
ಹೊರತಾಗಿ, ಹಿದುಗನು ಲೇಖಕನ ಬಣ್ಣೆ ಸಹ 
ಯೋಚಿಸಬಹುದಾಗಿದೆ: ಕಥೆಯ ಲೇಖಕರು ಯಾರು? ಅವರು 
ಹೇಗಿರುತ್ತಾರೆ? ಅವರೆಲ್ಲ ವಾಸಿಸುತ್ತಾರೆ? ಅವರ ತಾಯ್ದುಡಿ 
ಯಾವುದು? ಅವರ ಬರವಣಿಗೆ ಹೇಗೆ ಮೂಡುತ್ತದೆ? ಅವರು 
ಯಾವಾಗ ಬರೆಯಲು ತೊಡಗುತ್ತಾರೆ? ಅವರಿಗೆಷ್ಟು 
ವಯಸ್ಪಾಗಿರಬಹುದು? ರೋಲ್ಡ್‌ ಡಾಲ್‌ ಅವರ "ಗೋಯಿಂಗ್‌ 
ಸೋಲೋ" ಕಥೆಯನ್ನು ಎಂಟು ವರ್ಷದ ಹುಡುಗನೊಬ್ಬನಿಗೆ 
ಓದಿದಾಗ ಆತ ಆಫ್ರಿಕಾ ಬ೦ಂಡದ ಬಣ್ಣೆ ಬಹಳಷ್ಟು ಸಂಗತಿಗಳನ್ನು 
ಕಲಅತುಕೊಂಡನು. ಅಲ್ಲನ ಕಥೆಯೊಂದರಲ್ಲ ಲೇಖಕರು ಯುದ್ಧ 
ವಿಮಾನದ ಅಪಘಾತದಲ್ಲ ಸಿಲುಕುತ್ತಾರೆ. ಅವರ ದೇಹದ 
ತುಂಬೆಲ್ಲಾ ಗಾಯಗಳಾಗಿದ್ದು, ಇಡೀ ಮುಖ ಬ್ಯಾಂಡೇಜನಿಂದ 
ಮುಚ್ಚಿಹೋಗಿರುತ್ತದೆ. ಅವರಿಗೆ ನೋಡಲು ಸಾಧ್ಯವಿರುವುದಿಲ್ಲ: 
ಅವರಿಗೆ ಕೇಳಲು ಮಾತ್ರ ಸಾಧ್ಯವಿರುತ್ತದೆ ಅಷ್ಟೇ. ಅವರು ತಮ್ಮ 
ಆರೈಕೆ ಮಾಡುತ್ತಿದ್ದ ದಾದಿಯ ಪ್ರಶ್ನೆಗಳಗೆ ಉತ್ತರಿಸಲು 
ಸಾಧ್ಯವಾಗದೇ ಇರುವುದರಿಂದ ಆಕೆ ಅವರಿಗೆ ತಮ್ಮ ಉತ್ತರ 
ಒಪ್ಪಿಗೆಯಾಗಿದ್ದರೆ ಸುಮ್ಮನೆ ತಮ್ಮ ಕೈ ಅದುಮಿ ಒಪ್ಪಿಗೆ 
ಸೂಚಿಸಲು ಹೇಳುತ್ತಾಳೆ. ಈ ಪುಸ್ತಕವನ್ನು ನಾನು ಯಾವ 
ಮಗುವಿಗೆ ಹದಿದೆನೋ, ಆ ಮಗು 3-4 ತಿಂಗಳುಗಳಲ್ಲ 
ಅನಾರೋಗ್ಯದಿಂದ ಮಲಗಿತು. ನಾನು ಆ ಮಗುವಿಗೆ ವಿಶ್ರಾಂತಿ 
ತೆಗೆದುಕೊಳ್ಳುವಂತೆ, ಆಯಾಸ ಮಾಡಿಕೊಳ್ಳದೇ ಇರುವಂತೆ 
ಹೇಳದೆ. ಅದಕ್ಕವನು. "ಸರಿ, ನೀವು ನಿಮ್ಮ ಕೈ ಕೊಡಿ. 
ನಾನೇನಾದರೂ ಹೌದು ಎಂದು ಉತ್ತರಿಸುವುದಾದರೆ ನಿಮ್ಮ ಕೈ 
ಅದುಮುತ್ತೇನೆ ಎಂದ". (ಅವನಿಗೆ ಹಸಿವಾಗಿದೆಯೇ ಅಥವಾ 
ಬಾಯಾರಿಕೆಯಾಗಿದೆಯೇ ಅಥವಾ ಶೌಚಾಲಯಕ್ಕೆ ಹೋಗುವ 
ಅಥವಾ ಎದ್ದು ನಿಲ್ಲುವ ಅಗತ್ಯವಿದೆಯೇ ಎಂದು ನಾನು 


ಕೇಕಬೇಕಾಗಬಹುದು ಎಂಬುದರ ಸೂಚನೆಯಾಗಿ ಅವನು 
ಇದನ್ನು ಹೇಳದ್ದ.) 


ನಾನು ಈಗಾಗಲೇ ಹೇಳರುವಂತೆ, ಮೂರ್ತ 
ಅನುಭವಗಳೊಂದಿಗಿನ ಒಡನಾಟವು ಈ ಕಲ್ಪನೆಯ ಎಳೆಗಳನ್ನು 
ಇನ್ನಷ್ಟು ಜಗಿಗೊಳಸುತ್ತದೆ. ಉದಾಹರಣೆಗೆ, "ಗೋಯುಂಗ್‌ 
ಸೋಲೋ" ಪುಸ್ತಕವನ್ನು ಜೋರಾಗಿ ಓದಿದ ಬಳಕ ಅದನ್ನು 
ಕೇಳದ ಮಗುವಿನ ಮನಸ್ಸಿನಲ್ಲ ಆಪ್ರಿಕಾ ಭಾರತಕ್ಕಿಂತ ದೊಡ್ಡದೇ? 
ಚೀನಾಗಿಂತಲೂ ದೊಡ್ಡದೇ? ಎಂಬಂತಹ ಹಲವು ಪಶ್ನೆಗಳೆದ್ದವು. 
ಆದ್ದರಿಂದ, ವಾವು ಭೂಗೋಳಕವೊಂದನ್ನು ತಂದು ಅದರಲ 
ಚೀನಾ ಆಫ್ರಿಕಾಗಿಂತ ದೊಡ್ಡದಲ್ಲ ಎಂಬುದನ್ನು 
ಕಂಡುಕೊಂಡೆವು. ಇದಾದ ಮೇಲೆ ನೀವು ಯಾವ ಹೊಸ 
ಕಥೆಗಳನ್ನು ಕೇಳಬೇಕು? ಇನ್ನೇನನ್ನು ಕೇಆಸಿಕೊಳ್ಳಬೇಕು? ಈ 
ಎಲ್ಲವೂ ಮಹತ್ವದ ಚಿಂತನೆಗಳಾದವು. 


ಉಪಸಂಹಾರ 


ಈ ಕಥೆಗಳನ್ನು ಹೇಳಲು ಆರಂಭಸಿದಾಗ ಇದರಿಂದ ಯಾವ 
ರೀತಿಯ ಲಾಭ ದೊರೆಯಬಹುದು ಅಥವಾ ಈ ಕಸರತ್ತಿನಿಂದ 
ಮಕ್ಕಳು ಏನನ್ನು ಕಅಯಬಹುದು ಎಂಬುದಾಗಿ ನಾನು 
ಯೋಜಚಿಸಿರಅಲ್ಲ. ನಾನು ಈ ಹಲವು ಸಂಗತಿಗಳನ್ನು ಬಹು 
ಕಾಲದ ಮೇಲೆ-ಕೆಲವೊಮ್ಮೆ ಕಥೆ ಹೇಳಯಾದ ತಿಂಗಳುಗಳೇ 
ಕಳೆದ ಮೇಲೆ-ಅರಿತುಕೊಂಡೆ. 


ನಾವು ಅರ್ಥ ಮಾಡಿಕೊಳ್ಳಬೇಕು ಎಂದು ಉದ್ದೇಶಿಸುವ 
ರೀತಿಯಲ್ಲ ಪ್ರತಿ ಮಗುವೂ ಅರ್ಥ ಮಾಡಿಕೊಳ್ಳುತ್ತದೆ ಎಂಬುದರ 
ಅಗತ್ಯವಿಲ್ಲ. ಹಲವು ವಿದ್ವಾಂಸರು ಮತ್ತು ಶಿಕ್ಷಕರು ಈ ವಿಷಯಕ್ಕೆ 
ಒತ್ತು ನೀಡುತ್ತಾರೆ. ಅನಿತಾ ಧ್ಯಾನಿ ಅವರು ತಾವು ಶಾಲೆಗೆ 
ಹೋಗುತ್ತಿದ್ದಾಗ ಹಿದಿದ ಕಥೆಯ ಒಂದು ವಾಕ್ಯದ ನಿಜವಾದ 
ಅರ್ಥವನ್ನು ತಾವೇ ಪ್ಪತಃ ಶಿಕ್ಷಕಿಯಾದಾಗ ಅರಿತಿದ್ದಾಗಿ ತಮ್ಮ 
ಲೇಖನದಲ್ಲ1 ತಿಅಸುತ್ತಾರೆ. ಮಕ್ಕಳು ಕಥೆಗಳಂದ ತಮಗೆ 


ಪ್ರಸ್ತುತವಾದ ಅರ್ಥಗಳನ್ನು ಸೃಷ್ಟಿಸಿಕೊಳ್ಳಬಲ್ಲರು. 
ಕಥೆಯೊಂದರಿಂದ ಮಗು ಏನನ್ನು. ಹೇಗೆ ಗ್ರಹಿಸುತ್ತದೆ 
ಎಂಬುದನ್ನು ವಾವು ನಿಜಕ್ಸೂ ಸಂಪೂರ್ಣವಾಗಿ 


ಅರ್ಥಮಾಡಿಕೊಳ್ಳಲಾರೆವು. ಆದಾಗ್ಯೂ, ಮಕ್ಷಳು ಕಥೆಗಳನ್ನು 
ಆಲಅಸುವ ಅಭ್ಯಾಸವನ್ನು ರೂಢಿಸಿಕೊಂಡರೆ ಅವು ಮಕ್ಷಳ ಮೇಲೆ 
ಪ್ರಭಾವ ಜೀರದೇ ಹೋಗಲಾರವು. 


ಕೊನೆ ಟಿಪ್ಪಣಿಗಳು 


1 "ವೈ ಸ್ಟೋರಿ? ಸ್ಟೋರೀಸ್‌ ಎಂಡ್‌ ಡಿಫರೆಂಟ್‌ ಡೈಮೆನ್ನನ್ಸ್‌ ಆಫ್‌ ಅಂಡರ್ಸ್ಟ್ಯಾ೦ಡಿ೦ಗ್‌”. ಅನಿತಾ ದೇಸಾಲು. ಪಾಠಶಾಲಾ ಚೀತರ್‌ ಔರ್‌ ಬಾಹರ್‌. ಅಜೀಂ ಪ್ರೇಮ್ಗ ಯೂನಿವರ್ಸಿಟ. 
https://anuvadasampada.azimpremjiuniversity.edu.in/2262/ 


ಪರಾಮರ್ಶನಗಳು: 


Imagination and Creativity in Childhood. Lev Semenovich Vygotsky. Journal of Russian and East European Psychology, vol. 42, no. 1, January— 
February 2004, pp. 7-97. https://www.marxists.org/archive/vygotsky/works/1927/imagination.pdf 


ರಜನಿ ದ್ವಿವೇದಿ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ "ಪಾಠ್‌ಶಾಲಾ ಭೀತರ್‌ ಔರ್‌ ಬಾಹರ್‌'ನ ಸಂಪಾದಕ ಮಂಡಳಆಯ 
ಸದಸ್ಯರಾಗಿದ್ದಾರೆ. ಅವರನ್ನು rajni.dwivedi@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಕುಶಾಲ್‌ ಬಿ.ಎಸ್‌. | ಪರಿಶೀಲನೆ: ಲತಾ ಕೆ.ಸಿ. 


